ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಬುಧವಾರ, ದಿನಾಂಕ :03 ನೇ ಫೆಬ್ರವರಿ, 2021 


ಬೀದರ್‌ ಜಿಲ್ಲೆಯಲ್ಲಿನ ರಾಷ್ಟ್ರೀಯ ಹೆದ್ಮಾರಿಯ ಕುರಿತು 


ಶ್ರೀರಘುನಾಥ್‌ರಾವ್‌ಮಲ್ಮಾಪುರೆ(ವಿಧಾನಸಭೆಯಿಂದಚುನಾಯಿತರಾದವರು):- 


287 (320) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಬೀದರ್‌ ಜಿಲ್ಲೆಯಲ್ಲಿನ ರಾಷ್ಟ್ರೀಯ ಹೆದ್ಮಾರಿಗಳು ಯಾವುವು; (ಸಂಪೂರ್ಣ ಮಾಹಿತಿ ನೀಡುವುದು) 


(ಆ) ಈ ರಾಷ್ಟೀಯ ಹೆದ್ದಾರಿಗಳನ್ನು ಐ.ಆರ್‌.ಡಿ ಮಾನದಂಡಗಳ ರೀತ್ಯಾ ಅಭಿವೃದ್ದಿಪಡಿಸಲಾಗಿದೆಯೇ; 
(ಸ್ಪಷ್ಟ ವಿವರ ಒದಗಿಸುವುದು) 


(ಇ) ಬೀದರ್‌ ಜಿಲ್ಲೆಯಲ್ಲಿ ಹಾಯ್ದು ಹೋಗುವ ಯಾವ ಯಾವ ರಸ್ತೆಗಳನ್ನು ರಾಷ್ಟ್ರೀಯ ಹೆದ್ಮಾರಿಗಳಾಗಿ 
ಮೇಲರ್ಜಿಗೇರಿಸಲು ಕೇಂದ್ರ ಭೂ-ಸಾರಿಗೆ ಇಲಾಖೆ ತಾತ್ಮಿಕ ಅನುಮೋದನೆ ದೊರಕಿದೆಯೆಳ (ವಿವರ 
ನೀಡುವುದು) 


(ಈ) ಇವುಗಳಿಗೆ ರಾಷ್ಟೀಯ ಹೆದ್ದಾರಿ ಸಂಖ್ಯೆ ನೀಡಿ ಅಂತಿಮ ಅಧಿಸೂಚನೆ ಹೊರಡಿಸುವ ಕುರಿತು 
ಮಾಹಿತಿ ಒದಗಿಸುವುದು; 


(ಉ) ಬೀದರ್‌ನಿಂದ ತೆಲಂಗಾಣ ರಾಜ್ಯದ ನಿಜಾಂಪೇಟೆವರೆಗಿನ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ 
ಮೇಲ್ಲರ್ಜಿಗೇರಿಸಲಾಗಿದೆಯೇ ; ಹಾಗಿದ್ದಲ್ಲಿ ಬೀದರ್‌ ಜಿಲ್ಲಾ ವ್ಯಾಪ್ತಿಯಲ್ಲಿ ಈ ರಸ್ತೆಯನ್ನು ಯಾವಾಗ 
ಅಬಿವೃದ್ದಿ ಪಡಿಸಲಾಗುವುದು? 


